ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 


ಶ್ರೀ ಎಂ. ನಾರಾಯಣಸ್ವಾಮಿ 
1098 
21.09.2021 ' 


ಕ್ರಸಂ. 


ಪಶ್ನೆ 


ಉತ್ತರ 


- Fs ನ ಸಃ ' 
} ರಾಜ್ಯದಲ್ಲಿ ೈತರಿಗಾಗಿ ಇರುವ ವಿವಿಧ 
ಸ ಅ) |ಸಾಲ ಯೋಜನೆಗಳಾವುವು; ಈ 


ಯೋಜನೆಗಳಿಗೆ ಎರಡು ವರ್ಷಗಳಿಂದ 


ರಾಜ್ಯದಲ್ಲಿ "ರೈತರಿಗಾಗಿ `ಈ ಕೆಳಕಂಡ ವಿವಿಧೆ ಸನ 
ಸಾಲ ಸೌಲಭ್ಯ ನೀಡಲಾಗುತ್ತಿದೆ. 
1) ಅಲ್ಪಾವಧಿ ಕೃಷಿ ಬೆಳೆ ಸಾಲ:- ಪ್ರಾಥಮಿಕ ಕೃಷಿ ಪತ್ತಿನ 
ಸಂಘಗಳ ಮುಖಾಂತರ ರೈತರಿಗೆ ಶೂನ್ಯ ಬಡ್ಡಿ 
ದರದಲ್ಲಿ ರೂ.3.00 ಲಕ್ಷಗಳವರೆಗೆ ಅಲ್ಲಾವಧಿ ಬೆಳೆ 


2) ಮಧ್ಧಮಾವಧಿ ಕೃಷಿ ಸಾಲ:- ಪ್ರಾಥಮಿಕ ಕೃಷಿ ಪತ್ತಿನ 


pe) 


ಸಂಘಗಳ ಮುಖಾಂತರ ರೈತರಿಗೆ 'ಶೇ3 ರ ಬಡ್ಡಿ 
ದರದಲ್ಲಿ ರೂ.10.00 ಲಕ್ಷಗಳವರೆಗೆ ಮಧ್ಯಮಾವಧಿ ಕೃಷಿ 


3) ಹೈನುಗಾರಿಕೆ ಉದ್ದೇಶಕ್ಕಾಗಿ ಕೆ.ಸಿ.ಸಿ.ಸಾಲ: ಹಾಲು 
' ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಿಗೆ ವಿಶೇಷವಾಗಿ 

ರೂ.2,00,000/- ಗಳವರೆಗೆ ತಮ್ಮ ಕ್ರಮಿಕ ಪತ್ತಿನ ಮಿತಿ 
ಉದ್ದೇಶಕ್ಕಾಗಿ ಕೆಸಿಸಿ 


ಈ ಮೇಲಿನ ಯೋಜನೆಗಳಡಿ ವಿತರಿಸಿದ ಸಾಲಗಳಿಗೆ 
ಎರಡು ವರ್ಷಗಳಿಂದ 
ರೂ. 2,02,167.50 ಲಕ್ಷಗಳನ್ನು ಬಿಡುಗಡೆಗೊಳಿಸಿದೆ. 


ಸರ್ಕಾರ ಬಿಡುಗಡೆಗೊಳಿಸಿದ ' ಒಟ್ಟು 
ಮೊತ್ತವೆಷ್ಟು 
\ ಸಾಲ ವಿತರಿಸಲಾಗುತ್ತಿದೆ. 
ಸಾಲ ವಿತರಿಸಲಾಗುತ್ತಿದೆ. 
ಮೀರದಂತೆ ಹೈನುಗಾರಿಕೆ 
ಸಾಲವನ್ನು ನೀಡಲಾಗುತ್ತಿದೆ. 
ಬಡ್ಡಿ ಸಹಾಯಧನಕ್ಕಾಗಿ 
5 12021 ನೇ ಸಾಲಿನಲ್ಲಿ ಸಹಕಾರ| 2021 ನೇ' ಸಾಲಿಗೆ 
) [2ಲಾಖೆಯ ವಿವಿಧ ಯೋಜನೆಗಳಿಗೆ |! ಯೋಜನೆಗಳಡಿ ರೂ. 
ಮೀಸಲಿಟ್ಟರುವ ಅನುದಾನ ಎಷ್ಟು 


ಹಾಗೂ ವೆಚ್ಚ ಮಾಡಿರುವ ಮೊತ್ತವೆಷ್ಟು 


ಸಹಕಾರ ಇಲಾಖೆಯ ವಿವಿಧ 

1,14,833.00 ಲಕ್ಷಗಳನ್ನು 
ಮೀಸಲಿಟ್ಟಿದ್ದು, ಈ ಪೈಕಿ ಮೊದಲನೇ ತ್ರೈಮಾಸಿಕದ ಗುರಿ 
ರೂ. 27,832.75.00 ಲಕ್ಷಗಳಾಗಿದ್ದು,. ರೂ. 25,702.00 
ಲಕ್ಷಗಳು ಬಿಡುಗಡೆಗೊಳಿಸಿದ್ದು, ಜುಲೈ-2021 [ ಅಂತ್ಯಕ್ಕೆ 


| ರೂ. 25,572.50 ಲಕ್ಷಗಳನ್ನು 'ವೆಚ್ಚ- ಮಾಡಲಾಗಿದೆ. 


\ 


-2- 


ಈ ಯೋಜನೆಗಳಲ್ಲಿ ಸಹಾಯಧನ 


ಇ 
(ಸಬ್ದಿಡಿ) ಹೊಂದಿರುವ' 
ಯೋಜನೆಗಳಾವುವು; (ಯೋಜನೆಗಳ 


ಮಾಹಿತಿ ನೀಡುವುದು) 


ರಾಜ್ಯದಲ್ಲಿ ``ರೈತರಿಗಾಗಿ "ಇರುವ `ಸಾಲ ಹಗ್‌ 
ಸಹಾಯಧನ -(ಸಬ್ದಿಡಿ) ಹೊಂದಿರುವ ಯೋಜನೆಗಳ ವಿವರ ಈ 
ಕೆಳಕಂಡಂತಿದೆ. 

1. ಕುಟುಂಬಕ್ಕೆ ರೂ. 3.00 ಲಕ್ಷಗಳವರೆಗೆ ಶೂನ್ಯ ಬಡ್ಡಿ 
ದರದಲ್ಲಿ ಅಲ್ಲಾವಧಿ' ಬೆಳೆ ಸಾಲ ಮತ್ತು।- 
ಪಶುಸಂಗೋಪನೆ / ಮೀನುಗಾರಿಕೆ ಉದ್ದೇಶಗಳಿಗೆ 
ದುಡಿಯುವ ಬಂಡವಾಳವಾಗಿ ರೂ.2.00. ಲಕ್ಷಗಳವರೆಗೆ 
ಶೂನ್ಯ ಬಡ್ಡಿದರದ ಸಾಲದ ಯೋಜನೆ 

2, ಕುಟುಂಬಕ್ಕೆ 10.00 : ಲಕ್ಷಗಳವರೆಗೆ" 'ಮಧ್ಯಮಾವಧಿ/ 
ದೀರ್ಫಾವಧಿ ಕೃಷಿ ಸಾಲಗಳನ್ನು ಶೇ3 ರ ಬಡ್ಡಿ 
ದರದಲ್ಲಿ ವಿತರಿಸುವ ಯೋಜನೆ. 


CSO NTT) 
ಪಡೆಯಲು ರೈತರಿಗೆ ಅರಿವು 
ಮೂಡಿಸಲು ಸರ್ಕಾರ ಯಾವ ಯಾವ 
ಯೋಜನೆಗಳನ್ನು ಹಮ್ಮಿಕೊಂಡಿದೆ; 


* ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನಯ, ಫೆಬ್ರವರಿ 
2020, ರಿಂದ ಕಿಸಾನ್‌ ಕ್ರೆಡಿಟ್‌ ಕಾರ್ಡ್‌ ಸಾಲ ವಿತರಣೆ 
ಅಭಿಯಾನ ಕೈಗೊಂಡಿದ್ದು, "ಕೃಷಿಸಮ್ಮಾನ್‌' ಯೋಜನೆಯಲ್ಲಿ 
ಯಾವ ಬ್ಯಾಂಕಿನಲ್ಲಿ ಡಿಬಿಟಿ ಮೂಲಕ ಪ್ರೋತ್ಸಾಹಧನ 
ಪಡೆದಿರುತ್ತಾರೊ ಅಂತಹ ರೈತರನ್ನು ಸಂಪರ್ಕಿಸಿ ಸಾಲ 
ಪಡೆಯಲು ಅರಿವು ಮೂಡಿಸಲಾಗುತ್ತಿದೆ. 

* ರಾಜ್ಯದ ಹಾಲು ಉತ್ಪಾದಕ ಸಹಕಾರ ಸಂಘಗಳು, ಹಾಲು 
ಪೂರೈಸುತ್ತಿರುವ ರೈತರಿಗೆ ಹೈನುಗಾರಿಕೆ " ದುಡಿಯುವ 
ಬಂಡವಾಳ ಸಾಲದ ಕುಠಿತಂತೆ ಅರಿವು ಮೂಡಿಸಿ ಅರ್ಜಿ 
ಪಡೆದು ಸಂಬಂಧಪಟ್ಟ ಬ್ಯಾಂಕುಗಳಿಗೆ ಸಲ್ಲಿಸಿ ಸಾಲ 
ವಿತರಿಸಲಾಗುತ್ತಿದೆ. 

* ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಪತ್ರಿಕಾ ಪ್ರಕಟಣೆ, 
ಆಕಾಶವಾಣಿ, ದೃಶ್ಯಮಾಧ್ಯಮದ ಮೂಲಕ ಪ್ರಚಾರ 
ಮಾಡಲಾಗುತ್ತಿದೆ. 


(ಉ) [ರೈತರಿಗೆ "`ವಾಹನ ಸರ ಹಾಸ 
ಜಾರಿಯಲ್ಲಿದೆಯೇ; ಹಾಗಿದ್ದಲ್ಲಿ ಯಾವ 


* "ಯಾವ : ವಾಹನಗಳಿಗೆ ಸಾಲ 
ನೀಡಲಾಗುತ್ತಿದೆ;' ' ವಾಹನ ಸಾಲ 
ಯೋಜನೆಯಲ್ಲಿ | ಸಬ್ದಿಡಿ 
ನೀಡಲಾಗುತ್ತಿದೆಯೇ? (ಸಂಪೂರ್ಣ 
ಮಾಹಿತಿ ನೀಡುವುದು) 


ಕೃತಗ ಕಾತರ ಬಕ್ಕದರದ್ನ್‌' ಪಧ್ಯಮಾನಧ ಪುತ್ತ 
ದೀರ್ಫಾವಧಿ ಕೃಷಿ ಸಾಲ ನೀಡುವ ಯೋಜನೆಯಲ್ಲಿ ಕೃಷಿ 
ಯಂತ್ರೋಪಕರಣಗಳಡಿ ಟ್ರಾಕ್ಷರ್‌. ಹಾಗೂ "ಪವರ್‌ 
ಟಿಲ್ಲರ್‌ಕೊಳ್ಳಲು ಬಡ್ಡಿ ಸಹಾಯಧನ ಲಭ್ಯವಿದ್ವು, ಇತರೆ 
ವಾಹನಗಳಿಗೆ ಲಭ್ಯವಿರುವುದಿಲ್ಲ. 


ಸಂಖ್ಯೆ: ಸಿಒ 273 ಸಿಎಲ್‌ಎಸ್‌ 2021 


ಮಖ $೨. 
(ಎಸ್‌.ಟಿ ಸೋಮಶೇಖರ್‌) i 
ಸಹಕಾರ ಸಚಿವರು 


